


CPMG/ KA/ BG-GPO/13/2003-2005 1 | ವಿಶ್ವಮಾನವ ವರ್ಷ 











9 


GQ 


ಕರ್ನಾಟಕ ರಾಜ್ಯಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೩೦, ೨೦೦೪ (ಆಶ್ವಯುಜ ೦೮, ಶಕ ವರ್ಷ ೧೯೨೬) 





ಸಂಚಿಕೆ ೪೦ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 100 ಸೇಲೋಯು 2004 ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌ 2004 
ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಲೋಇ 201 ಸೇಎಸು 2004, ದಿನಾಂಕ: 18.8.2004ರಲ್ಲಿ 
ಶ್ರೀ ದೊಡ್ಡಚೌಡಪ್ಪ, ಅಧೀಕ್ಷಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ವಿಭಾಗ, ಕೋಲಾರ, ಇವರ ಸೇವೆಯನ್ನು ಕರ್ನಾಟಕ 
ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿಗೆ ನೇಮಕಾತಿ ಮಾಡಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 
ನೀಡಲಾಗಿದ್ದು, ಶ್ರೀ ದೊಡ್ಡಚೌಡಪ್ಪ, ಅಧೀಕ್ಷಕ ಅಭಿಯಂತರರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಅಧೀಕ್ಷಕರ ಅಭಿಯಂತರರ ಹುದ್ದೆಗೆ ನಿಯೋಜನೆ 
ಮೇಲೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 1519 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು). 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 8 PZC 2004, Bangalore, Dated: 28th August 2004 
In exercise of the powers conferred by clause (C) of Sub-Section (4) of Section 16 of the States 
Re-Organisation Act, 1956 (Central Act 37 of 1956), the Government of Karnataka hereby nominates Sri 
V.K.K. Gore. Additional Chief Secretary to Government of Karnataka as an Adviser to the Southern Zonal 
Council, in addition to the Chief Secretary to Government of Karnataka, Sri K. K. Misra. 
By Order and in the Name of the Governor of Karnataka, 
PR-1517 B.R. Gangadharaiya 
Under Secretary to Government,l/c 
DPAR (Political). 
NOTIFICATION 
No. DPAR 470 SAS 2004, Bangalore, Dated: 28th August 2004 
Dr. Malati Das, IAS (KN 70), Principal Secretary to Government, Planning and Statistics 
Department, Bangalore is promoted to officiate in the Above Supertime Scale of IAS carrying the pay 
scale of Rs. 26000/- (fixed) with effect from 01.09.2004 and she is continued until further orders as 


Additional Chief Secretary and Principal Secretary to Government, Planning and Statistics Department, 
Bangalore, in the upgraded post. 


( ೫೦೫ ) 


೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





Government declare under Rule 9 of IAS (Pay) Rules, 1954, that the post of Additional Chief 
Secretary and Principal Secretary to Government, Planning and Statistics Department, Bangalore is 
equivalent in status and responsibilities to the cadre post of Additional Chief Secretary to Government, 
Bangalore in the Above Supertime Scale of IAS as included in the Schedule III-A to the said Rules. 

By Order and in the Name of the Governor of Karnataka, 
PR-1518 B.V. Kumaraswamy 
Under Secretary to Government, 
DPAR (Services-1). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಆಕುಕ 133 ಐಎಂಎಂ 2004 ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2004 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 








ಕ್ರಮ ಸಂಖ್ಯೆ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಲಾದ ಸ್ಥಳ 
1. ಶ್ರೀ ಅಮರೇಶ್‌ ತುಂಬಗಿ, ಸಹಾಯಕ ಔಷಧ ನಿಯಂತ್ರಕರು, ಸಹಾಯಕ ಔಷಧ ನಿಯಂತ್ರಕರು, 
ರಾಯಚೂರು ವೃತ್ತ, ರಾಯಚೂರು. ದಾವಣಗೆರೆ ವೃತ್ತ, ದಾವಣಗೆರೆ, ಇಲ್ಲಿ 


ಶ್ರೀ ಡಿ. ಎನ್‌. ಗಾಯಕವಾಡ್‌ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ. 
2; ಶ್ರೀ ಕೆ. ನಾಗರಾಜು, ಸಹಾಯಕ ಔಷಧ ನಿಯಂತ್ರಕರು, ಉಡುಪಿ | ಸಹಾಯಕ ಔಷಧ ನಿಯಂತ್ರಕರು, 
ವೃತ್ತ, ಉಡುಪಿ ರಾಯಚೂರು ವೃತ್ತ, ರಾಯಚೂರು ಇಲ್ಲಿ 
ಶ್ರೀ ಅಮರೇಶ್‌ ತುಂಬಗಿಯವರ 
ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ. 




















3. ಶ್ರೀ ಡಿ. ಎನ್‌. ಗಾಯಕವಾಡ್‌, ಸಹಾಯಕ ಔಷಧ ನಿಯಂತ್ರಕರು, | ಸಹಾಯಕ ಔಷಧ ನಿಯಂತ್ರಕರು, 
ದಾವಣಗೆರೆ ವೃತ್ತ, ದಾವಣಗೆರೆ. ಬಿಜಾಪುರ ವೃತ್ತ, ಬಿಜಾಪುರ ಇಲ್ಲಿ ಖಾಲಿ 
ಇರುವ ಸ್ಥಳಕ್ಕೆ. 





ಮೇಲ್ಕಂಡ ಅಧಿಕಾರಿಗಳು ವರ್ಗಾವಣೆ ಭತ್ಯೆ ಮತ್ತಿತರ ಭತ್ಯೆಗಳಿಗೆ ಹಾಗೂ ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಅನಿಲ್‌ಕುಮಾರ್‌ 
ಪಿ.ಆರ್‌. 1520 ಸರ್ಕಾರದ ಉಪ ಕಾರ್ಯದರ್ಶಿ-2, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಗ್ರಾಅಪ 53 ಪರವ 2004 ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ 2004 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ (ಅಭಿವೃದ್ಧಿಯ ಗ್ರೂಪ್‌-ಎ ಹಿರಿಯ ಮತ್ತು ಕಿರಿಯ ಶ್ರೇಣಿ ವೃಂದದ 
ಈ ಕೆಳಗಿನ ಅಧಿಕಾರಿಗಳು 58 ವರ್ಷ ವಯೋಮಿತಿಯನ್ನು 2005ನೇ ಸಾಲಿನಲ್ಲಿ ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ ಹೆಸರಿನ ಮುಂದೆ 
ಸೂಚಿಸಲಾಗಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

















ಕ್ರಮ | ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ | ಜನ್ಮದಿನಾಂಕ | 58 ವರ್ಷಗಳು ತುಂಬಿ ಸರ್ಕಾರಿ ಸೇವೆಯಿಂದ 
ಸಂಖ್ಯೆ ಸ್ಥಳ ವಯೋ ನಿವೃತ್ತಿಯಾಗುವ ದಿನಾಂಕ 
1. ಶ್ರೀ ಎಸ್‌. ಬಿ. ದ್ಯಾಬೇರಿ, ಮುಖ್ಯ ಕಾರ್ಯನಿರ್ವಾಹಕ | 19-02-1947 28-2-2005 
ಅಧಿಕಾರಿ, ಜಿಲ್ಲಾ ಪಂಚಾಯತಿ, ಗದಗ 
2. (ಶ್ರೀ ಬಿ. ಹೆಚ್‌. ಬೆಲ್ಲದ, ಕಾರ್ಯನಿರ್ವಾಹಕ ಅಧಿಕಾರಿ | 01-02-1947 31-01-2005 
(ಅಮಾನತ್ತಿನಲ್ಲಿ 
3. ಶ್ರೀ ಎಲ್‌. ಹೆಚ್‌. ಪೂಜಾರ್‌, ಕಾರ್ಯನಿರ್ವಾಹಕ | 01-03-1947 28-02-2005 
ಅಧಿಕಾರಿ, ತಾಲ್ಲೂಕು ಪಂಚಾಯತಿ, ರಾಯಬಾಗ 
4. ಶ್ರೀ ಎಂ. ಆರ್‌. ಚಂದ್ರೇಗೌಡ, ಕಾರ್ಯನಿರ್ವಾಹಕ | 27-04-1947 30-04-2005 
ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಕೊಪ್ಪ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಷಣ್ಮುಖ 
ಪಿ.ಆರ್‌. 1521 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೦೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 80 ಎಂಎಂಸಿ 2004 ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2004 
ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಶಿಶುವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿದ್ದ (ಸ್ವತಂತ್ರ ಪ್ರಭಾರ) ಹಾಗೂ ಈಗ ಹಾಲಿ 
ದಿನಾಂಕ: 31.01.2003 ರಿಂದ ಸ್ವ-ಇಚ್ಛಾ ನಿವೃತ್ತರಾಗಿರುವ ಡಾ: ಬಿ. ಎಂ. ಶಿವಲಿಂಗಪ್ಪರವರಿಗೆ ದಿನಾಂಕ: 04.10.1999 ರಿಂದ 
17.06.2000 ರವರೆಗಿನ ಅನಧಿಕೃತ ಗೈರುಹಾಜರಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 106ಎ ನಿಯಮದಡಿ ಭತ್ಯೆ ರಹಿತ 
ರಜೆ (ಎಲ್‌ಡಬ್ಲ್ಯೂಎ) ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1522 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 55 ಸೇಉನ್ಯಾ 2004 ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್‌ 2004 
ಶ್ರೀ ಎಂ. ಎಸ್‌. ರಾಜೇಂದ್ರ ಪ್ರಸಾದ್‌, ಜಿಲ್ಲಾ ನ್ಯಾಯಾಧೀಶರು (ಸೂಪರ್‌ ಟೈಮ್‌ ಸ್ಕೇಲ್‌), ರಜಾ ಮೀಸಲಾತಿ, ಕರ್ನಾಟಕ 
ಉಚ್ಛ ನ್ಯಾಯಾಲಯ, ಬೆಂಗಳೂರು ಇವರು ಸ್ವಇಚ್ಛಾ ನಿವೃತ್ತಿ ಹೊಂದಲು ದಿನಾಂಕ: 7.5.2004 ರಂದು ನೀಡಿದ ನೋಟೀಸ್‌ನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 285 (2) (1) ರೀತ್ಯಾ ಸರ್ಕಾರವು ಅಂಗೀಕರಿಸಿ ನಿಯಮ 285 (1) (ಎ) ಪ್ರಕಾರ ಸರ್ಕಾರಿ 
ಸೇವೆಯಿಂದ ದಿನಾಂಕ: 31.08.2004 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌. ಆರ್‌. ನಾಗೇಂದ್ರ 
ಪಿ.ಆರ್‌. 1523 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 103 ಸೇಇಮು 2004 ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌ 2004 
ಶ್ರೀ ಕೆ. ಎಲ್‌. ಲೋಕನಾಥ್‌ ಜಂಟಿ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಪ್ರಸ್ತುತ ನಿಯೋಜನೆ ಮೇಲೆ 
ಸರ್ಕಾರದ ಉಪಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಬೆಂಗಳೂರು, ಇವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 
12800-16720 ರ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಅಪರ ನಿರ್ದೇಶಕರ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರು ಹಾಲಿ ಕೆಲಸ 
ನಿರ್ವಹಿಸುತ್ತಿರುವ ಉಪಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಹುದ್ದೆಯನ್ನು ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಎಂದು 
ಗುರುತಿಸಿದ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1524 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ನೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 125 ಆಸೇವ 2004 ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌ 2004 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಜಿ. ಜಯರಾಮ್‌ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ರೆಸಿಡೆನ್ಸಿಯಲ್‌ ಎಜುಕೇಷನಲ್‌ 
ಇನ್ಸ್‌ಟಿಟ್ಯೂಷನ್ಸ್‌ ಸೊಸೈಟಿ, ಬೆಂಗಳೂರು ಹುದ್ದೆಗೆ- ಶ್ರೀ ನಂಜುಂಡಯ್ಯ ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ಸಮಾಜ 
ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1525 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸು ಇಲಾಖೆ, (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 94 ಸೇಇಮು 2004 ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್‌ 2004 
ಶ್ರೀ ಎನ್‌. ವಿಜಯರಾಘವನ್‌, ಮುಖ್ಯ ಇಂಜಿನಿಯರ್‌, ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು, ಇವರನ್ನು 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿಗಳ 
ಅಭಿವೃದ್ಧಿ ಯೋಜನೆ, ಬೆಂಗಳೂರು-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1526 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸು ಇಲಾಖೆ, (ಸೇವೆಗಳು-2). 


೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 383 SAS 2004, Bangalore, Dated: 31st August 2004 
On completion of District training in Karnataka State, on 31.08.2004, Ms. Shamla Ahmed, IAS 
(KN:2002) is posted as Assistant Commissioner, Chitradurga Sub-Division, Chitradurga, until further 
orders in the existing vacancy. 
By Order and in the Name of the Governor of Karnataka, 
PR-1527 B. V. Kumaraswamy 
Under Secretary to Government, DPAR (Services-1). 
NOTIFICATION 
No. DPAR 206 SAS 2004, Bangalore, Dated: 3rd September 2004 
The services of Dr. Anshu Bharadwaj, IAS (KN 92), Managing Director, KEONICS, Bangalore are 
withdrawn from the Information Technology, Bio-Technology, Science and Technology Department with 
immediate effect and placed at the disposal of the National Aerospace Laboratories, Bangalore until 
further orders for appointment as Scientist El in Gr. IV (3), for a period of two years, on deputation basis, 
under rule 6 (2) (ii) of the Indian Administrative Service (Cadre) Rules, 1954. The terms and conditions in 
this regard will be issued separately. 
This Notification issues with the approval of the Government of India, Department of Personnel 
and Training, New Delhi, vide its letter No. 14017/11/2004-AIS (Il) dated: 31.08.2004. 
By Order and in the Name of the Governor of Karnataka, 
PR-1528 B. V. Kumaraswamy 
Under Secretary to Government, DPAR (Services-1). 
NOTIFICATION 
No. DPAR 113 SFP 2004, Bangalore, Dated: 3rd September 2004 
In partial modification of Notification No. DPAR 113 SFP 2004 dated 30.08.2004, Sri C. 
Venkatasubbaiah, IFS (KN 83), Conservator of Forests, Kodagu Circle, Madikeri is transferred with effect 
from 30.08.2004 and Sri P.L. Budhihal, IFS (KN 85), Chief Executive Officer, Zilla Panchayat, Kodagu 
District, Madikeri is placed in additional Charge. 
By Order and in the Name of the Governor of Karnataka, 
PR-1529 B. V. Kumaraswamy 
Under Secretary to Government, DPAR (Services-1). 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 339 ಮೈಅಪ್ರಾ 2004 ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 456 ಸೇಸಎ 2004, ದಿನಾಂಕ: 7.8.2004 ರಲ್ಲಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಲಾಗಿರುವ ಶ್ರೀ ಪಿ. ನಾಗರಾಜಮೂರ್ತಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ಮೈಸೂರು ನಗರಾಭಿವೃದ್ಧಿ 
ಪ್ರಾಧಿಕಾರದಲ್ಲಿ ಅಮಾನತ್ತಿನಲ್ಲಿಟ್ಟಿರುವ ಶ್ರೀ ಎಸ್‌. ಕೆ. ಗುರುಪಾದಸ್ವಾಮಿ ಇವರ ಸ್ಥಾನದಲ್ಲಿ ಮರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಶ್ರೀ 
ಎಸ್‌. ಕೆ. ಗುರುಪಾದಸ್ವಾಮಿಯವರ ಅಮಾನತ್ತು ತೆರವಾದ ಕೂಡಲೇ ಇವರನ್ನು ಮಾತೃ ಇಲಾಖೆಗೆ ಹಿಂದಿರುಗಿಸುವ ಷರತ್ತಿಗೆ ಇವರ 
ನಿಯೋಜನೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌.1530 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 555 ಹೆಚ್‌ಎಸ್‌ಹೆಚ್‌ 2004 ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 122 ಹೆಚ್‌ಎಸ್‌ಹೆಚ್‌ 2004 ದಿನಾಂಕ: 24.06.2004ರ ಕ್ರಮ ಸಂಖ್ಯೆ: 55 ರಲ್ಲಿ 


ಡಾ: ಮೋಹನಕುಮಾರಿ ಇವರನ್ನು “ಸಾರ್ವಜನಿಕ ಆಸ್ಪತ್ರೆ, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ” ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ 
ಮಾಡಿರುವುದನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ “ಜಿ.ಎ.ಡಿ. ಕೌಲ್‌ಬಜಾರ್‌ 
ಬಳ್ಳಾರಿ” ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
ಉಳಿದಂತೆ ದಿನಾಂಕ: 24.06.2004ರ ಅಧಿಸೂಚನೆಯಲ್ಲಿನ ಷರತ್ತುಗಳು ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1531 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೦೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 59 ಸಸಿವಿ 2004 (2) ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2004 
ಶ್ರೀ ವಿ. ಆರ್‌. ಗಾಯಕ್‌ವಾಡ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ 
ಸರ್ಕಾರ ಸಚಿವಾಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮಾನ್ಯ ಭಾರಿ ಮತ್ತು ಮಧ್ಯಮ 
ಕೈಗಾರಿಕೆ, ಸಣ್ಣ ಕೈಗಾರಿಕೆ ಹಾಗೂ ಮೂಲಭೂತ ಸೌಲಭ್ಯ ಸಚಿವರ ಪದಾವಧಿಯವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 59 ಸಸಿವಿ 2004 (1), ದಿನಾಂಕ: 6.9.2004 ರಲ್ಲಿ ಮಾನ್ಯ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಸಣ್ಣ 
ಕೈಗಾರಿಕೆ ಹಾಗೂ ಮೂಲಭೂತ ಸೌಲಭ್ಯ ಸಚಿವರ ಆಪ್ತ ಶಾಖೆಯಲ್ಲಿ ಗ್ರೂಪ್‌ "ಎ' ಗೆ ಉನ್ನತೀಕರಿಸಲಾದ "ವಿಶೇಷಾಧಿಕಾರಿ' ಹುದ್ದೆಯಲ್ಲಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1532 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ, (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 303 ಆಸೇಇ 2004 ಬೆಂಗಳೂರು, ದಿನಾಂಕ: 4ನೇ ಸೆಪ್ಟೆಂಬರ್‌ 2004 
ಶ್ರೀ ಎಸ್‌. ಎಫ್‌. ಯೋಗಪ್ಪನವರ್‌, ಕೆ.ಎ.ಎಸ್‌ (ಆ.ಶ್ರೇ) ಅಧಿಕಾರಿ ಇವರಿಗೆ 2003-04ನೇ ಬ್ಲಾಕ್‌ ಅವಧಿಯಲ್ಲಿ ದಿನಾಂಕ: 
5.9.2004 ರಿಂದ 30 ದಿನಗಳ ಗಳಿಕೆ ರಜೆ ನಗದೀಕರಿಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 118 ಹಾಗೂ ಅನುಬಂಧ "ಸಿ' ನಲ್ಲಿ 
ಅಡಕವಾಗಿರುವ ನಿಬಂಧನೆಗಳ ರೀತ್ಯ ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1533 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ, (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 105 ಸೇಇಮು 2004 ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್‌ 2004 
ಶ್ರೀಮತಿ ಕೆ. ಎನ್‌. ಜಯಶ್ರೀ ಅಪರ ನಿರ್ದೇಶಕರು, ಭಾಷಾಂತರ ಇಲಾಖೆ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ. 10620-14960 ರ ವೇತನ ಶ್ರೇಣಿಯ ನಿರ್ದೇಶಕರು, ಭಾಷಾಂತರ ಇಲಾಖೆ, ಬೆಂಗಳೂರು ಹುದ್ದೆಗೆ- 
ಶ್ರೀ ಬಿ. ಜವರಯ್ಯ ಇವರ ವಯೋನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1534 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ, (ಸೇವೆಗಳು-2). 
ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 42 ಎಲ್‌ಎಡಿ 2004 ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2004 
ಶ್ರೀ ಎ. ಎಂ. ಬೆನ್ನೂರ್‌, ಜಿಲ್ಲಾ ನ್ಯಾಯಾಧೀಶರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು ಇಲ್ಲಿ 
ನಿಯೋಜನೆ ಮೇಲೆ ಸದಸ್ಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆನಾಸ 69 ಸಲಘ 
2004 ದಿನಾಂಕ: 20.08.2004ರಲ್ಲಿ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಬೆಂಗಳೂರು ನಗರ, ಕಾವೇರಿ ಭವನ, 
ಬೆಂಗಳೂರು ಇಲ್ಲಿಗೆ ನೇಮಿಸಲಾಗಿರುತ್ತದೆ. ಆದ್ದರಿಂದ ಶ್ರೀ ಎ. ಎಂ. ಬೆನ್ನೂರ್‌ರವರನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ 
ಪ್ರಾಧಿಕಾರ, ಬೆಂಗಳೂರು ಇಲ್ಲಿನ ಸದಸ್ಯ ಕಾರ್ಯದರ್ಶಿಯ ಹುದ್ದೆಯ ಕರ್ತವ್ಯದಿಂದ ದಿನಾಂಕ: 8.09.2004ರ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ಬಿಡುಗಡೆಗೊಳಿಸಲಾಗಿದೆ. ಈ ರೀತಿ ತೆರವಾದ ಸದಸ್ಯ ಕಾರ್ಯದರ್ಶಿಯ ಹುದ್ದೆಯ ಅಧಿಕ ಪ್ರಭಾರವನ್ನು ಕರ್ನಾಟಕ ರಾಜ್ಯ 
ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಉಪ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಪ್ರಕಾಶ್‌ ಎಲ್‌ ನಾಡಿಗೇರ್‌ ರವರಿಗೆ 
ಹಸ್ತಾಂತರಿಸುವಂತೆ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಎಸ್‌. ಈಶ್ವರ ಪ್ರಸಾದ್‌ 
ಪಿ.ಆರ್‌. 1535 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ, (ಆಡಳಿತ-2). 


EDUCATION SECRETARIAT 
NOTIFICATION No. ED 201 UNE 2004 Bangalore, dated: 8th September 2004 
Shri. K. Yekanthappa, IFS., Conservator of Forests, Chickamagalur Circle, Chickamagalur, 
whose services are placed at the disposal of Education Department (Higher Education) vide Notification 


೫೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ 


ಭಾಗ - ೨ 





No. DPAR 92 SFP 2004, dated: 13th August 2004, is posted as Registrar, Women's University, Bijapur 
with immediate effect and until further orders. 


PR-1536 


ಪಿ.ಆರ್‌. 1537 


By Order and in the name of the Governor of Karnataka, 


SUNDARA RAJA GUPTHA 


Under Secretary to Government, 
Education Department (University). 


ಆರ್ಥಿಕ ಸಚೆವಾಲಯ 

ಅಧಿಸೂಚನೆ ಸಂಖ್ಯೆ: ಆಇ 287 ರಾಲೆಪ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 
ಶ್ರೀ ಈಶ್ವರರಾಜ್‌, ಲೆಕ್ಕ ಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ, ಜಿಲ್ಲಾಧಿಕಾರಿಗಳ ಕಛೇರಿ, ಗುಲ್ಬರ್ಗ ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯಪಾಲಕ ಅಭಿಯಂತರರ ಕಚೇರಿ, ಜಿಲ್ಲಾಪಂಚಾಯತ್‌ 
ಇಂಜಿನಿಯರಿಂಗ್‌ ವಿಭಾಗ, ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ಲೆಕ್ಕ ಪರಿಶೋಧನಾಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನಿಯೋಜಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ, (ಆಡಳಿತ). 


HIGH COURT OF KARNATAKA 

NOTIFICATION No.GOB(I) 1/2004 Bangalore, dated: 2nd September 2004 
The following transfer and postings of officers of Judicial Department in the cadre of District 
Judges are ordered in the interest of public service, to take effect immediately. 









































Sl. Name of the Officer Present Charge Charge to which Posted 
No. Sriyuths/Smts: 
1 2 3 4 
1. K. H. Malleshappa Prl. District and Services are placed at the disposal of the 
Sessions Judge, Kolar | Govt. for being appointed as Member- 
Secretary, Karnataka State Legal Services 
Authority, Bangalore, (Vice Sri. A.M.Bennur 
appointed as President, District Consumer 
Forum, Bangalore Urban). 
2. Mahipal Desai | Addl. District and Prl. District and Sessions Judge, Kolar (Vice 
Sessions Judge, Kolar | Sri K. H. Malleshappa-Transferred) 
3. K. Radhakrishna || Addl. District and | Addl. District and Sessions Judge, Kolar. 
Holla Sessions Judge, Kolar | (Vice Sri. Mahipal Desai) with concurrent 
charge of the court of Il Addl. District and 
Sessions Judge, Kolar. 
4. |Vijay @ Baba Saheb | Judge, Family Court, Services are placed at the disposal of the 
Jadhav Gulbarga. Govt. for being appointed as Member, 
Karnataka Appellate Tribunal, Bangalore. 
(Vacant post) 
5. M. Raju Presiding Officer, XVI Addl. City Civil and Sessions Judge, 
Labour Court, Bijapur. Bangalore City. (vacant court) 
By Order and in the High Court, 
N. ANANDA 
PR-1538 Registrar General. 


PR-1539 


HIGH COURT OF KARNATAKA 

NOTIFICATION No.GOB(I) 28/2001 Bangalore, dated: 1st September 2004 
In pursuance to Rule 118-A (1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri N. N. Dharwadkar, District Judge (Retired), 
Now working as President, District Consumer Forum at Bagalkot, subject to a maximum of 240 days. 


By Order and in the High Court, 
N. ANANDA 
Registrar General. 


HIGH COURT OF KARNATAKA 

NOTIFICATION No.GOB(I) 14(161)/2003 Bangalore, dated: 2nd September 2004 
Sri S. M. Patil, Presiding Officer, Fast Track Court-ll, Bagalkot is permitted to surrender 30 days 
of Earned Leave from 1.9.2004 to 30.9.2004 (bdi) for the block period of 2003-04. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೧೧ 





He shall be paid pay and allowance admissible for the period of leave so surrendered at the rate 
of 1/30th of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order and in the High Court, 
R. RANGASWAMY 
PR-1540 Assistant Registrar. 
HIGH COURT OF KARNATAKA 
NOTIFICATION No. HCE 648/1986 Bangalore, dated: 7th September 2004 

In exercise of the powers conferred under Rule 4 (a) of the Karnataka High Court Administrative 
Expenditure Rules 1989, the Hon'ble Chief Justice is pleased to create 5 posts of Assistant Librarians by 
upgrading 5 posts of Library Assistants in grade of Rs. 4150-100-4450-125-5700-150-7200-200-7800/- on 
the establishment of this office, on permanent basis. 

By Order of Hon'ble the Chief Justice, 
PR-1541 R. B. BUDIHAL 
Registrar (judicial). 
HIGH COURT OF KARNATAKA 
PART-l 
NOTIFICATION No. GOB(I) 3/2004 Bangalore, dated: 6th September 2004 

Smt. Panchakshari M., Addl. Civil Judge (Jr.Dn.) & JMFC., Arasikere, is transferred and posted 
as Civil Judge (Jr.Dn.) and JMFC., Holenarasipur, (Vacant Court), in the interest of Public Service, to take 
effect immediately. 

PART-II 

The Presiding Officer of the Court of Prl. Civil Judge (Jr.Dn) and JMFC., Arasikere, is concurrently 
appointed as the Presiding Officer of the Court of Addl. Civil Judge (Jr.Dn.) and JMFC., Arasikere, with 
immediate effect and until further orders. 

By Order of the High Court, 
PR-1542 N. ANANDA 
Registrar General. 
HIGH COURT OF KARNATAKA 
NOTIFICATION No. GOB(I) 14(163)/2003 Bangalore, dated: 4th September 2004 

Sri. D. R. Renake, Presiding Officer, Fast Track Court, Tarikere is permitted to surrender 30 days 
of Earned Leave from 1.9.2004 to 30.9.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30th of the Monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
PR-1543 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION No. GOB(I) 128/2004 Bangalore, dated: 2nd September 2004 

In partial modification of this office Notification of even number dated 28.4.2004, the Civil Judge 
(Sr.Dn) and CJM, Chitradurga, is concurrently appointed as the ಗಗ. Civil Judge (Jr.Dn.) and JMFC, 
Hiriyur, during the leave period of Smt. J. P. Archana, from 26.07.2004 to 15.9.2004 and 16.09.2004 to 
15.11.2004(bdi). 

By Order of the High Court, 
PR-1544 R. RANGASWAMY 
Assistant Registrar. 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಮಾತಂಇ 14 ಇಸಂಸೇ 2004 ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2004 

ಶ್ರೀ ಜಾವೆದ್‌ ಅಖ್ತರ್‌, ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ 
ವಿದ್ಯುನ್ಮಾನ ಅಭಿವೃದ್ದಿ ನಿಗಮ ನಿಯಮಿತ (ಕಿಯೊನಿಕ್ಸ್‌)ನ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ಶ್ರೀ ಅನ್ಯು ಭರದ್ದಾಜ್‌, ಭಾ.ಆ.ಸೇ. 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ಪ್ರಭಾರದಲ್ಲಿ ಇರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ 
ಜಿತೇಂದ್ರ ಸಿಂಗ್‌ 
ಪಿ.ಆರ್‌. 1545 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 


ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ. 


೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 48 ಕಾಬಾಸೇ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 
ಅಧಿಸೂಚನೆ ಸಂ. ಕಾಣ 7 ಕಾಬಾಸೇ 2004, ದಿನಾಂಕ: 21.2.2004ರ ಮೂಲಕ ಡಾ: ಹೆಚ್‌. ಎಂ. ಶ್ರೀನಿವಾಸ್‌, ಉಪ ಶಸ್ತ್ರ 
ವೈದ್ಯರು (ಹಿರಿಯ ಚರ್ಮರೋಗ ತಜ್ಞರು) ಕಾರ್ಮಿಕ ರಾಜ್ಯ ವಿಮಾ ಯೋಜನೆ (ವೈಸೇವೆಗಳ ಇಲಾಖೆ, ಇವರ ಸೇವೆಯನ್ನು ನಿಯೋಜನೆ 
ಮೇರೆಗೆ ಕಾರ್ಲಾನೆ ಮತ್ತು ಬಾಯ್ದರುಗಳ ಇಲಾಖೆಯಲ್ಲಿ ಹಾಲಿ ಖಾಲಿಯಿರುವ ವೈದ್ಯಾಧಿಕಾರಿ (ಔದ್ಯಮಿಕ ಆರೋಗ್ಯ ತಜ್ಞರು) ಹುದ್ದೆಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು, 1977ರ ನಿಯಮ 164ರ ಪ್ರಕಾರ 3 ವರ್ಷಗಳ ಅವಧಿಗೆ ನೇಮಿಸಲಾಗಿದ್ದು, ಇದೀಗ ಇವರ 
ನಿಯೋಜನಾ ಅವಧಿಯನ್ನು 2 ವರ್ಷಗಳ ಅವಧಿಗೆ ನಿಗದಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿಮಲಾಕುಮಾರಿ 
ಪಿ.ಆರ್‌. 1546 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, (ಕಾರ್ಬಾನೆ ಮತ್ತು ಬಾಯ್ದರುಗಳು). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 135 ನಯೋಸೇ 2004 ಬೆಂಗಳೂರು, ದಿನಾಂಕ: 2ನೇ ಸೆಪ್ಟೆಂಬರ್‌ 2004 
ಶ್ರೀ ಚನ್ನಬಸಪ್ಪ, ನಗರ ಯೋಜನಾ ಉಪ ನಿರ್ದೇಶಕರು, ನಿಯೋಜನೆ ಮೇರೆಗೆ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ, 
ಹುಬ್ಬಳ್ಳಿ ಇವರು ದಿನಾಂಕ: 17.1.2004 ರಿಂದ 22.1.2004 ರವರೆಗೆ ವರ್ಗಾವಣೆಯ ಸೇರುವ ಕಾಲಾವಧಿಯೆಂದು ದಿನಾಂಕ: 
23.1.2004ರಿಂದ 1.6.2004 ರವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ರಂಗನಾಥ್‌ 
ಪಿ.ಆರ್‌. 1547 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ನಅಇ 138 ನಯೋಸೇ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 
ಶ್ರೀ ಸಿ. ಜಯಾನಂದಯ್ಯ, ನಗರ ಯೋಜನಾ ಜಂಟಿ ನಿರ್ದೇಶಕರು, ನಗರ ಯೋಜನಾ ಕೇಂದ್ರ ಕಛೇರಿ, ಇವರು ದಿನಾಂಕ: 
1.3.2004 ರಿಂದ 10.3.2004ರ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 78 ರನ್ವಯ ಸೇರುವ ಕಾಲವೆಂದು, ದಿನಾಂಕ: 
11.3.2004 ರಿಂದ 14.7.2004ರ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8 (15) ಎಫ್‌ರ ಅನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದೂ ಮತ್ತು ಕರ್ತವ್ಯಕ್ಕೆ ತಡವಾಗಿ ಹಾಜರಾಗಿರುವುದರಿಂದ ದಿನಾಂಕ: 15.7.2004 ರಿಂದ 25.7.2004 ಅವಧಿಯನ್ನು 
ಅಧಿಕಾರಿಯ ಹಕ್ಕಿನಲ್ಲಿರುವ ರಜೆಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ರಂಗನಾಥ್‌ 
ಪಿ.ಆರ್‌. 1548 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
HIGH COURT OF KARNATAKA 
NOTIFICATION No. LCA-ll 240/2004 Bangalore, dated: 30th August 2004 
Sri. M. Murali, Assistant Registrar working in the City Civil Court, Bangalore, is permitted to retire 
from service with effect from the afternoon of 30.11.2004, on attaining the age of Superannuation, under 
Rule 95(1) of K.C.S.Rs. 
By Order, 
PR-1549 P.M. ANANDAKRISHNA SETTY 
Assistant Registrar. 
HIGH COURT OF KARNATAKA 
NOTIFICATION No. LCA-ll 240/2004 Bangalore, dated: 30th August 2004 
Sri. ಣ.೦. Donur, Assistant Registrar working in the City Civil Court, Bangalore, is permitted to 
retire from service with effect from the afternoon of 31.10.2004, on attaining the age of Superannuation, 
under Rule 95 (1) of K.C.S.Rs. 
By Order, 


PR-1550 P.M. ANANDAKRISHNA SETTY 
Assistant Registrar. 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೧೩ 





HIGH COURT OF KARNATAKA 
NOTIFICATION No. GOB(1)285/2004 Bangalore, dated: 8th September 2004 
In exercise of powers vested under sub-section (2) of Section 12 of the Code of Criminal 
Procedure, 1973 (Central Act 2 of 1974), the High Court of Karnataka hereby appoints the Civil Judge 
(Jr.Dn.) & JMFC., Koppal, as Addl. Chief Judicial Magistrate for Koppal District after Office hours on 
27.08.2004 till the commencement for office hours on 31.08.2004, and the said officer is placed in 
additional charge of the Court of District & Sessions Judge, Koppal, under Section 9(5) of Cr. P.C., during 
the aforesaid period. 
By Order of the High Court, 
PR-1551 N. ANANDA 
Registrar General. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 332 ಆಸೇಇ 2004 ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2004 
ಶ್ರೀ ಎನ್‌. ಪ್ರಭಾಕರಪ್ಪ, ಕೆ.ಎ.ಎಸ್‌. (ಸೂ.ಟೈಂ.ಶ್ರೇ) ಅಧಿಕಾರಿ ಹಾಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಜಿಲ್ಲಾಪಂಚಾಯತ್‌, ಕೊಪ್ಪಳ ಇವರಿಗೆ 2003-04ನೇ ಬ್ಲಾಕ್‌ ಅವಧಿಗೆ ದಿನಾಂಕ: 5.09.2004 ರಿಂದ 04.10.2004 ರವರೆಗೆ 30 ದಿನಗಳ 
ಗಳಿಕೆ ರಜೆ ನಗದೀಕರಿಸಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 118 ಹಾಗೂ ಅನುಬಂಧ "ಸಿ' ನಲ್ಲಿ ಅಡಕವಾಗಿರುವ ನಿಬಂಧನೆಗಳ 
ರೀತ್ಯ ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು. ಪಿ. ಪ್ರಭು 
ಪಿ.ಆರ್‌. 1552 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಕಇ 241 ಬಿಇಟಿ 2004 ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌ 2004 
ಶ್ರೀ ಜಿ. ಎಂ. ಬಾಲರೆಡ್ಡಿ, ಪ್ರಾಂಶುಪಾಲರು, ಶಿಕ್ಷಣ ಇಲಾಖೆ, ಇವರನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿಯಾಗಿ ಶ್ರೀ ಕೆ. ಜಿ. 
ತಿಮ್ಮಾರೆಡ್ಡಿ ಇವರ ಸ್ಥಾನದಲ್ಲಿ ನಿಯೋಜನೆ ಮೇಲೆ ನೇಮಕ ಮಾಡಿ ಆದೇಶಿಸಲಾಗಿದೆ. 
ಶ್ರೀ ಕೆ. ಜಿ. ತಿಮ್ಮಾರೆಡ್ಡಿ, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿ, ದಾವಣಗೆರೆ ಇವರನ್ನು 
ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಆಯುಕ್ತರ ಕಛೇರಿಯಲ್ಲಿ 
ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಲಕ್ಷಾ ನಾಯಕ್‌ ಇವರ ಜಾಗಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಮೇಲ್ಕಂಡ ಅಧಿಕಾರಿಗಳು ವರ್ಗಾವಣೆ ಮಾಡಿರುವ ಜಾಗದಲ್ಲಿ ಕೂಡಲೇ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 1553 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಕಾಣ ಇಲಾಖೆ. 
ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 06 ಎಲ್‌ಎಜಿ 2004 ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2004 
ಅಧಿಸೂಚನೆ ಸಂಖ್ಯೆ: ಲಾ 57 ಎಲ್‌ಎಜಿ 2001 ದಿನಾಂಕ: 23.8.2003ರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಶ್ರೀ ಜಿ. ವಿ. 
ಹೆಗಡೆ ಕೆರೆಕೋಣ ವಕೀಲರು ಹೊನ್ನಾವರ ಇವರನ್ನು ಮೂರು ವರ್ಷದ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ 
ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕೆ.ಎಲ್‌.ಓ. ನಿಯಮಗಳು 1977ರ ಷರತ್ತುಗಳಿಗೆ ಒಳಪಟ್ಟು 
ಹೊನ್ನಾವರ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) ನ್ಯಾಯಾಲಯಕ್ಕೆ ಸಹಾಯಕ ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಲಾಗಿದ್ದು, ಸದರಿ 
ಹುದ್ದೆಯನ್ನು ಪೂರ್ವಾನ್ವಯವಾಗಿ, ಅಂದರೆ ದಿನಾಂಕ: 23.8.2003 ರಿಂದ ಜಾರಿಗೆ ಬರುವಂತೆ “ಅಪರ ಸರ್ಕಾರಿ ವಕೀಲರು” ಎಂಬುದಾಗಿ 
ಮರು ಪದನಾಮೀಕರಿಸಿ ಶ್ರೀ ಜಿ. ವಿ. ಹೆಗಡೆ ಕೆರೆಕೋಣ ರವರನ್ನು ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 1554 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1). 


೫೧೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 111 ಡಿಜಿಎಂ 2004 ಬೆಂಗಳೂರು, ದಿನಾಂಕ: 9ನೇ ಸೆಪ್ಟೆಂಬರ್‌ 2004 
ಶ್ರೀ ವಿ. ಆರ್‌. ಪಟೇಲ್‌, ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರು ರಜೆಯ ಮೇಲೆ 
ತೆರಳಿರುವುದರಿಂದ ಅವರ ರಜಾ ಅವಧಿಯಲ್ಲಿ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಡಾ: 
ರಾಜ್‌ಕುಮಾರ್‌ ಖತ್ರಿ, ರಾಜ್ಯ ಯೋಜನಾ ನಿರ್ದೇಶಕರು, ಸರ್ವೆ ಶಿಕ್ಷ ಅಭಿಯಾನ, ಕರ್ನಾಟಕ ಇವರನ್ನು ಆಯುಕ್ತರು, ಸಾರ್ವಜನಿಕ 
ಶಿಕ್ಷಣ ಇಲಾಖೆ, ಬೆಂಗಳೂರು ಹುದ್ದೆಯ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 1555 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು 1,2). 
ಆರ್ಥಿಕ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 180 ಸಉಲಾ 2001 ಬೆಂಗಳೂರು, ದಿನಾಂಕ: 3ನೇ ಸೆಪ್ಟೆಂಬರ್‌ 2004 
ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯಲ್ಲಿ ಅಭಿವೃದ್ದಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಈ ಕೆಳಕಂಡ 
ನೌಕರರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 6000-150-7200-200-8800-260-10880-320-11200 ರಲ್ಲಿ 
ಸಹಾಯಕ ನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ಈ ಕೆಳಕಂಡ ಸ್ಥಳಗಳಿಗೆ ನೇಮಿಸಲಾಗಿದೆ. 














ಕ್ರ.ಸಂ. ಅಧಿಕಾರಿ ಹೆಸರು ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ನೀಡಿ ನೇಮಿಸಲಾದ ಸ್ಥಳ 
1. ಶ್ರೀ ಕೆ. ಭೀಮಪ್ಪ ಅಭಿವೃದ್ದಿ ಅಧಿಕಾರಿ, ಸಹಾಯಕ ನಿರ್ದೇಶಕರ ಕಛೇರಿ, | ಸಹಾಯಕ ನಿರ್ದೇಶಕರು, ಸಣ್ಣ 
ಸಣ್ಣ ಉಳಿತಾಯ ಇಲಾಖೆ, ಕೊಪ್ಪಳ. ಉಳಿತಾಯ ಇಲಾಖೆ, ಕೊಪ್ಪಳ (ಖಾಲಿ 
ಇರುವ ಹುದ್ದೆಗೆ) 
2. ಶ್ರೀ ಪಿ. ಲಿಂಗಪ್ಪ, ಅಭಿವೃದ್ದಿ ಅಧಿಕಾರಿ, ಸಣ್ಣ ಉಳಿತಾಯ ಇಲಾಖೆ, | ಸಹಾಯಕ ನಿರ್ದೇಶಕರು, ಸಣ್ಣ 
ಚಾಮರಾಜನಗರ. ಉಳಿತಾಯ ಇಲಾಖೆ, ವಿಜಾಪೂರ 
(ಖಾಲಿ ಇರುವ ಹುದ್ದೆಗೆ) 














ಈ ಮೇಲಿನ ಬಡ್ತಿಯು ಜೇಷ್ಠತೆ ಕುರಿತು ಕರ್ನಾಟಕ ಆಡಳಿತ ನ್ಯಾಯಾ ಮಂಡಳಿಯಲ್ಲಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ: 

9349-50/03ಕ್ಕೆ ನೀಡಲಾಗುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪ್ರಭಾಕರ್‌ 
ಪಿ.ಆರ್‌. 1556 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 107 ಡಿಸಿಇ 2001 ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2004 

ಕರ್ನಾಟಕ ನಾಗರೀಕ ಸೇವೆಗಳು (ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ, ತುಂಬದೇ 
ಇರುವ ಸ್ಥಾನಗಳು) (ವಿಶೇಷ ನೇಮಕಾತಿ) ನಿಯಮಗಳು, 2001ನ್ನು ಓದಿಕೊಂಡಂತೆ, ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ 
ಕರ್ನಾಟಕ ಶಿಕ್ಷಣ ಇಲಾಖಾ ಸೇವೆಗಳು (ಕಾಲೇಜು ಶಿಕ್ಷಣ ಇಲಾಖೆ) (ನೇಮಕಾತಿ) ತಿದ್ದುಪಡಿ ನಿಯಮಾವಳಿಗಳು, 2002ರ 
ನಿಯಮಗಳಡಿಯಲ್ಲಿ ಆಯ್ಕೆಯಾದ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ರೂ. 8000-275-13,500ರ 
ಯು.ಜಿ.ಸಿ. ವೇತನ ಶ್ರೇಣಿಯಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾದ ಕಾಲೇಜುಗಳಲ್ಲಿ ಆಂಗ್ಲಭಾಷೆ ಮತ್ತು ಅರ್ಥಶಾಸ್ತ್ರ ವಿಷಯದ 
ಉಪನ್ಯಾಸಕರಾಗಿ 02 (ಎರಡು) ವರ್ಷ ಅವಧಿಯ ಪರಿವೀಕ್ಷಣೆಯ ಮೇರೆಗೆ ಕೂಡಲೇ ಜಾರಿಗೆ ಬರುವಂತೆ ನೇಮಕಾತಿ ಮಾಡಲಾಗಿದೆ. 

ವಿಷಯ : ಆಂಗ್ಲಭಾಷೆ 

















ಕ್ರಮ ಸಂಖ್ಯೆ ಹೆಸರು ಮತ್ತು ವಿಳಾಸ ನೇಮಕಾತಿ ಮಾಡಲಾದ ಕಾಲೇಜು 
1. ತ್ರಿವೇಣಿ ಎಂ. ಎಲ್‌. ಕೇರಾಫ್‌ ನಾಗಲಿಂಗಪ್ಪ ಡಿ. ಎನ್‌. ರಿಟೈರ್ಡ್‌ | ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 
ಪೋಸ್ಟ್‌ ಮಾಸ್ಟರ್‌, ಗಾಂಧೀನಗರ್‌, ಚಳ್ಳಕೆರೆ-577 522 ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ. 
ವಿಷಯ: ಅರ್ಥಶಾಸ್ತ್ರ 
2. ರತ್ನ ಬಿ. ಎಸ್‌. ನಂ. 4, 3ನೇ ಮೈನ್‌, ಪರಮಹಂಸ ರೋಡ್‌, | ಸರ್ಕಾರಿ ಬಾಲಕರ ಕಾಲೇಜು, ಮಂಡ್ಯ 
ಯಾದವಗಿರಿ, ಮೈಸೂರು-570 020. 














1. ಇವರುಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಆಗಿಂದಾಗ್ಗೆ ಜಾರಿಯಲ್ಲಿರುವ ಸೇವಾ ಷರತ್ತುಗಳ ನಿಯಮ: ಆದೇಶಗಳ 
ಅಧೀನಕ್ಕೆ ಒಳಪಟ್ಟಿರುತ್ತದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೧೫ 





2. ಇವರುಗಳ ನೇಮಕಾತಿಯು, ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ 
(ಸಿವಿಲ್‌) ಸಂಖ್ಯೆ: 23299ರ ಅಂತಿಮ ತೀರ್ಮಾನಕ್ಕೆ ಬದ್ದವಾಗಿರುತ್ತದೆ. 

3. ಇವರುಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಮುನ್ನ ಅವರ ವಯಸ್ಸು, ವಿದ್ಯಾರ್ಹತೆಯ ಬಗ್ಗೆ ಮೂಲ ದಾಖಲೆಗಳೊಂದಿಗೆ ತಾಳೆ 
ನೋಡಿ ಪ್ರಸ್ತುತ ನೇಮಕಾತಿ ನಿಯಮಾನುಸಾರ ವಯೋಮಿತಿಯೊಳಗಿದ್ದಾರೆಯೇ ಹಾಗೂ ವಿದ್ಯಾರ್ಹತೆ ಹೊಂದಿರುವ ಬಗ್ಗೆ ಖಚಿತ 
ಪಡಿಸಿಕೊಳ್ಳತಕ್ಕದ್ದು. 

4. ಇವರು ಪರಿವೀಕ್ಷಣಾ ಅವಧಿಯಲ್ಲಿ 1974ರ ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) 
ನಿಯಮಾವಳಿಯಲ್ಲಿ ನಿಗದಿಪಡಿಸಿರುವ ಕನ್ನಡ ಭಾಷಾ ಮತ್ತು ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕೆಂಬ ಷರತ್ತನ್ನು ವಿಧಿಸಲಾಗಿದೆ 
ಹಾಗೂ ಪರೀಕ್ಸಾರ್ಥ ಅವಧಿಯಲ್ಲಿ ಯು.ಜಿ.ಸಿ. ಮಾರ್ಗಸೂಚಿಗಳನ್ವಯ ಅಲ್ಪಾವಧಿ ಓರಿಯೆಂಟೇಷನ್‌/ ರೆಫ್ರೆಷರ್‌ ಕೋರ್ಸ್‌ನಲ್ಲಿ ತರಬೇತಿ 
ಹೊಂದಿರತಕ್ಕದ್ದು ಮತ್ತು ಕರ್ತವ್ಯ ನಿರ್ವಹಣಾ ವರದಿಯು ತೃಪ್ತಿಕರವಿರತಕ್ಕದ್ದು. 

5. ಇವರ ಸೇವಾ ಜ್ಯೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗವು ಆಯಾಯ ವಿಷಯದಲ್ಲಿ ನಿರ್ಧರಿಸಿದಂತೆ 
ಇರತಕ್ಕದ್ದು. ಮುಂದೆ ಕರ್ನಾಟಕ ಲೋಕ ಸೇವಾ ಆಯೋಗವು ಕ್ರೋಢೀಕೃತ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ದಪಡಿಸಿದಂತೆ ಹಾಗೂ ಸರ್ಕಾರದಿಂದ 
ಪುನಃ ಹೊರಡಿಸುವ ಅಧಿಸೂಚನೆಯಲ್ಲಿರುವಂತೆ ಪಾಲಿಸತಕ್ಕದ್ದು. 

6. ಇವರು ನೇಮಕಾತಿ ಆದೇಶವನ್ನು ನೋಂದಾಯಿತ ಅಂಚೆ ಮೂಲಕ ಕಳುಹಿಸಿದ ದಿನಾಂಕದಿಂದ 15 (ಹದಿನೈದು) 
ದಿನಗಳೊಳಗೆ ಕೆಲಸಕ್ಕೆ ಸೇರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮೇರಿ ಜಾಯ್ಸ್‌ 
ಪಿ.ಆರ್‌. 1557 ಸರ್ಕಾರದ ಉಪ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ). 
ಕಾನೂನು ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 23 ಎಲ್‌ಎಜಿ 2004 ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ 2004 

ಹಿಂದಿನ ಅಪರ ಸರ್ಕಾರಿ ವಕೀಲರು, ಸಾಗರ ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 23 ಎಲ್‌ಎಜಿ 2004 ದಿನಾಂಕ: 
18.3.2004 ರಲ್ಲಿ ಸದರಿ ಹುದ್ದೆಯಿಂದ ವಿಮುಕ್ತಿಗೊಳಿಸಿದೆ. ಅದರಂತೆ ತೆರವಾದ ಈ ಜಾಗದಲ್ಲಿ ಶ್ರೀ ಹೆಚ್‌. ಎನ್‌. ಪಾಟೀಲ್‌, 
ಸಹಾಯಕ, ಸರ್ಕಾರಿ ಅಭಿಯೋಜಕರು, ಸಾಗರ ಇವರನ್ನು ಈ ಹುದ್ದೆಯನ್ನು ಹೊಸ ಅಭ್ಯರ್ಥಿಯಿಂದ ತುಂಬುವವರೆಗೆ ಅಥವಾ ಈ 
ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸಾಗರ ಅಪರ ಸರ್ಕಾರಿ 
ವಕೀಲರ ಹುದ್ದೆಯಲ್ಲಿ ಹೆಚ್ಚಿನ ಪ್ರಭಾರದಲ್ಲಿ ಕೆಲಸ ನಿರ್ವಹಿಸಲು ನೇಮಕ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 1558 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 133 ಆಸೇವ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ರಾಯಚೂರು ಜಿಲ್ಲೆ, ರಾಯಚೂರು, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ರವಿಕಿರಣ್‌ ವಂಟಿ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಗುಲ್ಬರ್ಗ ಜಿಲ್ಲೆ, ಗುಲ್ಬರ್ಗ 
ಖಾಲಿ ಹುದ್ದೆಗೆ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1559 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 187 ಸಅರ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ (ಸೇವೆಗಳು-ಸಿ) ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಂ.ಎಂ.ಲಕ್ಷ್ಮೇಶ್ವರ್‌, 
ಅಧೀನ ಕಾರ್ಯದರ್ಶಿ ಇವರಿಗೆ ಸಮ ಸಂಖ್ಯೆ ದಿನಾಂಕ: 13.8.2004 ರಲ್ಲಿ ಮಂಜೂರು ಮಾಡಲಾಗಿರುವ ರಜೆಯನ್ನು ಮುಂದುವರೆಸಿ 
ಇವರಿಗೆ 28 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 29.8.2004 ರಿಂದ 25.9.2004 ರವರೆಗೆ (ಉ.ದಿ.ಸೇ) ಮಂಜೂರು 
ಮಾಡಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 244 ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1560 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 


೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





ಅಧಿಸೂಚನೆ ಸಂಖ್ಯೆ: ಸಿಆಸುಇ 132 ಆಸೇವ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 
ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, ಗುಲ್ಬರ್ಗಾ, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. 
(ಹಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಬಿ. ಎಂ. ಹಲಗತ್ತಿ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಯೋಜನಾ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1561 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 288 ಆಸೇಇ 2004 ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2004 
ಶ್ರೀ ಎಸ್‌. ಹೆಚ್‌. ಕುದ್ರಿಮೋತಿ, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಇವರು ದಿನಾಂಕ: 01.08.2004 ರಿಂದ ದಿನಾಂಕ: 
31.08.2004 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15) (ಎಫ್‌)ರಡಿ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 
ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1562 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 55 ಕಾಬಾಸೇ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 
ಕಾರ್ಯಾನೆ ಮತ್ತು ಬಾಯ್ದರುಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಚಿಕ್ಕಣ್ಣ, ಕಾರಾನೆಗಳ ಉಪ ನಿರ್ದೇಶಕರು-1, 
ಬೆಂಗಳೂರು ಇವರು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 95ರ ಮೇರೆಗೆ ದಿನಾಂಕ: 30.9.2004 ರಂದು 
ವಯೋನಿವೃತ್ತಿ ಹೊಂದುವ ಕಾರಣ ಇವರನ್ನು ದಿನಾಂಕ: 30.9.2004 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಬಿಡುಗಡೆ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1563 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, (ಕಾರ್ಬಾನೆ ಮತ್ತು ಬಾಯ್ಲರುಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 263 ಸಅರ 2004 ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌ 2004 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರಾದ ಶ್ರೀ ಕೆ. ಜಿ. ರಾಜಶೇಖರಪ್ಪ, ಇವರಿಗೆ 76 ದಿನಗಳ 
ಪರಿವರ್ತಿತ ರಜೆಯನ್ನು ದಿನಾಂಕ: 13.9.2004 ರಿಂದ 27.11.2004 ರವರೆಗೆ ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಮೇಲ್ಕಂಡ ರಜೆ ಅವಧಿಯಲ್ಲಿ ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರಾದ 
ಶ್ರೀ ಎನ್‌. ಚಂದ್ರಕುಮಾರ್‌ ರವರನ್ನು ಮೇಲ್ಕಂಡ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1564 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 76 ಆಸೇವ 2004 ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2004 
ಈ ಕೆಳಕಂಡ ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌, ಆಯ್ಕೆ ಶ್ರೇಣಿ ಮತ್ತು ಹಿರಿಯ ಶ್ರೇಣಿ ಅಧಿಕಾರಿಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ/ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 








ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆ/ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 
ಹುದ್ದೆ 
1 ಎಂ.ಇ. ಶಿವಲಿಂಗಮೂರ್ತಿ, ಇವರ ಸೇವೆಯನ್ನು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ರಿಜಿಸ್ಟಾರ್‌, ನಿಮ್ಹಾನ್ಸ್‌, ಬೆಂಗಳೂರು ಮಂತ್ರಾಲಯದಿಂದ ಹಿಂದಕ್ಕೆ ಪಡೆದು, ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ- ಶ್ರೀ ರಾಜೇಂದ್ರ ಕುಮಾರ್‌ 
ಕಠಾರಿಯಾ, 1ಸಿ5 ಇವರ ಸ್ಥಾನದಲ್ಲಿ ನೇಮಿಸಿದೆ. 



























































ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೧೭ 
ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ ವರ್ಗಾವಣೆ/ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ 
ಹುದ್ದೆ 
2. ಎಸ್‌. ಅನೀಸ್‌ ಸಿರಾಜ್‌, ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಹಿಂದಕ್ಕೆ 
ವಿಶೇಷ ಜಿಲ್ಲಾಧಿಕಾರಿ, ಬಿ.ಎಂ.ಐ.ಸಿ.ಪಿ., | ಪಡೆದು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಕೆ.ಐ.ಎ.ಡಿ.ಬಿ., ಬೆಂಗಳೂರು ಮಂಡ್ಕ- ಖಾಲಿ ಹುದ್ದೆಗೆ ನೇಮಿಸಿದೆ. 
3. ಬಿ. ವಿನಾಯಕ ಡಿಸ್ಟಿಕ್ಟ್‌ ಪ್ರಾಜೆಕ್ಟ್‌ ಮ್ಯಾನೇಜರ್‌, ಬಯೋಮಾಸ್‌ ಎನರ್ಜಿ, ತುಮಕೂರು. 
ನೇಮಕಾತಿ ನಿರೀಕ್ಷಣೆಯಲ್ಲಿ 
4. ಕೆ. ಭರತ್‌ಕುಮಾರ್‌ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾವೇರಿ-ಖಾಲಿ ಹುದ್ದೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು ಯೋಜನಾ ಇಲಾಖೆಯ ವಶಕ್ಕೆ ನೀಡಿದೆ. 
5. ಬಿ. ಕೆ. ವಾಸು ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ನೀರು ಸರಬರಾಜು ಮತ್ತು 
ನೇಮಕಾತಿ ನಿರೀಕ್ಷಣೆಯಲ್ಲಿ ನೈರ್ಮಲ್ಯ, ಜಿಲ್ಲಾ ಪಂಚಾಯತ್‌, ಕಾರವಾರ- ಖಾಲಿ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ವಶಕ್ಕೆ ನೀಡಿದೆ. 
6. ಸಿ. ಹೆಚ್‌. ಪ್ರಭುದೇವ್‌ ಯೋಜನಾ ನಿರ್ದೇಶಕರು, ಜಲನಿರ್ಮಲ ಯೋಜನೆ, ಬಿಜಾಪುರ- ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ (ಸಣ್ಣ 
ನೀರಾವರಿ) ವಶಕ್ಕೆ ನೀಡಿದೆ. 
7. ಎಸ್‌. ವಿ. ಸೋಮಣ್ಣ ನವರ್‌ ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾ ಪಂಚಾಯತ್‌, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬಳ್ಳಾರಿ- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಿದೆ. 
8. ಎಸ್‌. ಜಿ. ಬಿರಾದಾರ್‌ ಉಪ ಆಯುಕ್ತರು (ಅಭಿವೃದ್ಧಿ) ಬೆಂಗಳೂರು ಮಹಾನಗರ ಪಾಲಿಕೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1565 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 127 ಆಸೇವ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 

ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ, ಮೈಸೂರು, ಹುದ್ದೆಗೆ ವರ್ಗಾವಣೆ 
ಆದೇಶದಲ್ಲಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಶ್ರೀ ಸಿ. ಕೃಷ್ಣೇಗೌಡ ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು (ಆಡಳಿತ), ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಿದೆ. 


ಪಿ.ಆರ್‌. 1566 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 294 ಆಸೇಇ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 

ಶ್ರೀ ಆರ್‌. ನಾರಾಯಣ, ಕೆ.ಎ.ಎಸ್‌. (ಹಿ.ಶ್ರೇ) ಅಧಿಕಾರಿ ಹಾಲಿ ಕಾರ್ಯದರ್ಶಿ, ಬಾಲಭವನ, ಬೆಂಗಳೂರು ಇವರು ದಿನಾಂಕ: 
27.2.2004 ರಿಂದ 4.05.2004 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15)(ಎಫ್‌)ರ ಪ್ರಕಾರ ಕಡ್ಡಾಯ 
ನೇಮಕಾತಿ ನಿರೀಕ್ಷಣಾವಧಿ ಎಂದು ಘೋಷಿಸಲಾಗಿದೆ ಹಾಗೂ ಸದರಿ ಅಧಿಕಾರಿಗೆ ದಿನಾಂಕ: 5.05.2004 ರಿಂದ 21.07.2004 ರವರೆಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮ 114ರಡಿ ವೈದ್ಯಕೀಯ ಕಾರಣದ ಮೇಲೆ ಪರಿವರ್ತಿತ ರಜೆ ಮಂಜೂರು ಮಾಡಿದೆ. 


ಪಿ.ಆರ್‌. 1567 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 316 ಆಸೇಇ 2004 ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2004 

ಶ್ರೀ ಪುಟ್ಟಮಾದಯ್ಯ, ಕೆ.ಎ.ಎಸ್‌. (ಕಿ.ಶ್ರೇ) ಅಧಿಕಾರಿ ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕಬಿನಿ ಯೋಜನೆ, ಮೈಸೂರು 
ರವರನ್ನು ಮುಖ್ಯ ಆಡಳಿತಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಮೈಸೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 


೫೧೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ ಇವರು ಹೊರಡಿಸಿರುವ ಆದೇಶ ಸಂಖ್ಯೆ: ಇಎಸ್‌ಟಿ(1) ಸಿಆರ್‌191/2004-05 ದಿನಾಂಕ: 29.07.2004ನ್ನು 
ಸರ್ಕಾರವು ಸ್ಲಿರೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1568 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 218 ಡಿಎಆರ್‌ 2002 ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2004 
ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯನಾಳ, ಹುಬ್ಬಳ್ಳಿ ತಾ. ಇಲ್ಲಿ ಪ್ರಾಂಶುಪಾಲರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ. ಎಂ. ಮುದುಕಣ್ಣನವರ್‌, ಇವರು ದಿನಾಂಕ: 1.9.2002 ರಿಂದ 5.10.2002 ರವರೆಗೆ ಸ್ಥಳನಿಯುಕ್ತಿಗಾಗಿ 
ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ-8 (15)(ಎಫ್‌) ಪ್ರಕಾರ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದು ಮಂಜೂರು ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಫ್‌. ಆರ್‌. ಸಂಬರಗಿ 
ಪಿ.ಆರ್‌. 1569 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, (ಸೇವೆಗಳು-1,2). 


COMMERCE AND INDUSTRIES SECRETARIAT 
NOTIFICATION 
No. C1/233/CSC/2004 Bangalore-1, dated: 9th September 2004 
Shri. Sandeep Dave, IAS., Commissioner for Textile Development and Director of Handloom & 
Textiles, is placed in additional charge of the post of Managing Director, Karnataka State Small Industries 
Development Corporation Ltd., Bangalore, with immediate effect and until further orders, in place of Smt. 
T. Muktamba, IAS., since transferred. 
By Order and in the Name of the Governor of Karnataka, 
B. VEERANNA 
PR-1570 Desk Officer (SSI) 
Commerce and Industries Department. 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 33 SFP 2004 Bangalore, dated: 9th September 2004 
In partial modification of Notification No. DPAR 10 SFP 2004 dated 12.02.2004, the services of 
Sri Brijesh Kumar, IFS (KN 92) Deputy Conservator of Forests, are placed at the disposal of Energy 
Department with immediate effect and until further orders to post him as Deputy Conservator of Forests, 
Karnataka Renewable Energy Development Limited, Bangalore in the existing vacancy. 
By Order and in the Name of the Governor of Karnataka, 
B. V. KUMARASWAMY 
PR-1572 Under Secretary to Government, 
DP & AR (Services-1). 
NOTIFICATION 
No. DPAR 430 SAS 2004 Bangalore, dated: 7th September 2004 
The services of Sri. H. Shashidhara, IAS (KN 88), Secretary, Karnataka Electricity Regulatory 
Commission, Bangalore are withdrawn from Energy Department with immediate effect and he is posted 
until further orders as Commissioner for Agriculture, Bangalore vice Dr. 5. Subramanya, IAS, transferred. 
By Order and in the Name of the Governor of Karnataka, 
B. V. KUMARASWAMY 
PR-1573 Under Secretary to Government, 
DP & AR (Services-1). 
NOTIFICATION 
No. DPAR 517 SAS 2004 Bangalore, dated: 7th September 2004 
The services of Smt T. Muktamba, IAS (KN 87), Managing Director, Karnataka State Small 
Industries Development Corporation, Bangalore are withdrawn from Commerce and Industries 
Department with immediate effect and placed at the disposal of Health and Family Welfare Department 
until further orders to post her as Project Director, Karnataka State Aids Prevention Society, Bangalore in 
the existing vacancy. 
By Order and in the Name of the Governor of Karnataka, 
B. V. KUMARASWAMY 
PR-1574 Under Secretary to Government, 
DP & AR (Services-1). 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ೫೧೯ 





HIGH COURT OF KARNATAKA 
CORRIGENDUM No. GOB(1)331/2002 Bangalore, dated: 1st September 2004 
The period of District Training Programme of Ms. Pooja Kulkarni, |.A.S. Probationer of 2003 batch 
(Karmataka Cadre) in Mysore District, as mentioned in the Notification No. GOB (1) 331/2002 dated 
17.8.2004 shall be read as "23.8.2004 to 15.04.2005" instead of "23.08.2004 to 28.08.2004." 
By Order of the High Court, 
PR-1575 N. ANANDA 
Registrar General. 
HIGH COURT OF KARNATAKA 
NOTIFICATION No. GOB(1)3/2004 Bangalore, dated: 10th September 2004 
In partial modification of this Office Notification No. GOB (1) 147/2004 dated 28.07.2004, the 
Presiding Officer of the Court of Civil Judge (Jr.Dn.) and JMFC., Kushtagi, is concurrently appointed as 
the Presiding Officer of the Court of Civil Judge (Jr.Dn.) and JMFC., Yelburga, with a direction to itinerate 
the said Court for two days in a week i.e., on every working Friday and Saturday, with immediate effect 
and until further orders. 
By Order of the High Court, 
PR-1576 R. B. BUDIHAL 
Registrar General. l/c 
HIGH COURT OF KARNATAKA 
NOTIFICATION No. GOB(1)2/2004 Bangalore, dated: 9th September 2004 
Sri. Mahantagouda Biradar, Civil Judge (Sr.Dn)., Bhalki is transferred and posted as Civil Judge 
(Sr.Dn.), OOD, Leave Reserve, High Court of Karnataka, Bangalore (Vacant Post), in the interest of 
public service, to take effect immediately. 
By Order of the High Court, 
PR-1577 N. ANANDA 
Registrar General. 
HIGH COURT OF KARNATAKA 
NOTIFICATION No. GOB(I) 3/2004 Bangalore, dated: 9th September 2004 
Sri. Sadananda M. Doddamani, Civil Judge (Jr.Dn.), 00D, Leave Reserve, High Court of 
Karnataka, Bangalore, is transferred and posted as Registrar, Court of Small Causes, Bangalore City 
(Vacant Post), in the interest of Public Service, to take effect immediately. 
By Order of the High Court, 
PR-1578 N. ANANDA 
Registrar General. 
ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಕಇ 55 ಬಿಇಟಿ 2004 ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್‌ 2004 
ಶ್ರೀ ಎನ್‌. ಎಸ್‌. ರಾಮಾಂಜನೇಯಲು, ಯುವಜನ ಸೇವಾ ಮತ್ತು ಕ್ರೀಡಾ ಅಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಇವರನ್ನು 
ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಇಲ್ಲಿಗೆ (ಅವರ ಸ್ವಂತ ವೇತನ 
ಶ್ರೇಣಿಯಲ್ಲಿ ನಿಯೋಜನೆಯ ಮೇಲೆ ಶ್ರೀ ಡಿ. ಕೆ. ಸಣ್ಣಾನಾಯಕ್‌, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆಯ ಮೇಲೆ 
ವರ್ಗಾಯಿಸಿ ನೇಮಿಸಲಾಗಿದೆ. ಶ್ರೀ ಡಿ. ಕೆ. ಸಣ್ಣಾನಾಯಕ್‌, ಜಿಲ್ಲಾ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿ, 
ಕೋಲಾರ ಜಿಲ್ಲೆ, ಕೋಲಾರ ಇವರನ್ನು ಶ್ರೀ ದೇವರಾಜ ಅರಸು ಸಂಶೋಧನಾ ಸಂಸ್ಥೆಯಲ್ಲಿ ತೆರವಿರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 
ಮೇಲ್ಕಂಡ ಅಧಿಕಾರಿಗಳು ವರ್ಗಾವಣೆ ಮಾಡಿರುವ ಜಾಗದಲ್ಲಿ ಕೂಡಲೇ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 1579 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಕಾಣ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಕಇ 168 ಬಿಇಟಿ 2004 ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2004 
ಶ್ರೀ ಲಕ್ಷಾ ನಾಯಕ್‌, ಸಹಾಯಕ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಇಲಾಖೆಯ ಆಯುಕ್ತರ ಕಛೇರಿ, ಬೆಂಗಳೂರು ಇವರನ್ನು 
ತತ್‌ಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ 
ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿಯಾಗಿ ಶ್ರೀಯುತ ಕೆ. ಎಸ್‌. ಗೋಪಾಲ್‌ ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಲಾಗಿದೆ. 
ಶ್ರೀ ಕೆ. ಎಸ್‌. ಗೋಪಾಲ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ 
ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತೆರವಿರುವ 
ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೩೦, ೨೦೦೪ ಭಾಗ - ೨ 





ಮೇಲ್ಕಂಡ ಅಧಿಕಾರಿಗಳು ವರ್ಗಾವಣೆ ಮಾಡಿರುವ ಜಾಗದಲ್ಲಿ ಕೂಡಲೇ ವರದಿ ಮಾಡಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 1580 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಕಾಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 95 ಆಸೇವ 2004 ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2004 

ಕರ್ನಾಟಕ ಆಡಳಿತ ಸೇವೆ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ/ 


ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 





























ಕ್ರ. ಸಂ. ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಅಧಿಕಾರಿಯ ಹೆಸರು ವರ್ಗಾಯಿಸಿ! ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 
1. ಬಿ. ರಾಮು ಉಪ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಇಲಾಖೆ, ಚಾಮರಾಜನಗರ ಖಾಲಿ ಹುದ್ದೆಗೆ 
2. ವಿ. ವಿ. ಪುಣೇದ್‌, ಅಧ್ಯಕ್ಷರು, ಹೆಚ್ಚುವರಿ ಭೂನ್ಯಾಯ ಮಂಡಳಿ, ಕುಂದಾಪುರ - 
ನೇಮಕಾತಿ ನಿರೀಕ್ಷಣೆಯಲ್ಲಿ ಖಾಲಿ ಹುದ್ದೆಗೆ 
3. ಹೆಚ್‌. ಎಲ್‌. ರವಿಪ್ರಕಾಶ್‌ ವಸತಿ ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆಂಗಳೂರು ಉತ್ತರ 
ಮುಖ್ಯಮಂತ್ರಿಯವರ ವಿಶೇಷಾಧಿಕಾರಿ (ಗೃಹ ಕಛೇರಿ), | ವಲಯ, ಬೆಂಗಳೂರು- ಖಾಲಿ ಹುದ್ದೆಗೆ 
ಬೆಂಗಳೂರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1581 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 79 ಸೇಉನ್ಯಾ 2004 ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2004 
ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧಿಸೂಚನೆ ಸಂಖ್ಯೆ: ಜಿಒಬಿ (1):1: 2004, ದಿನಾಂಕ: 2.9.2004 ರ ಅನ್ವಯ ಈ ಕೆಳಕಂಡ 
ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ಮರುನೇಮಿಸಲು ಇವರುಗಳ ಸೇವೆಯನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಕ್ರಮವಾಗಿ ಕಾನೂನು ಇಲಾಖೆ ಹಾಗೂ ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕ್ರ. ಸಂ. ಅಧಿಕಾರಿಯ ಹೆಸರು ವರ್ಗಾಯಿಸಿರುವ ಸ್ಥಳ 
1. ಶ್ರೀ ಕೆ. ಹೆಚ್‌. ಮಲ್ಲೇಶಪ್ಪ, ಪ್ರಿನ್ನಿಪಾಲ್‌ | ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, 
ಡಿಸ್ಟಿಕ್ಟ್‌ ಅಂಡ್‌ ಸೆಷನ್ಸ್‌ ಜಡ್ಜ್‌, ಬೆಂಗಳೂರು. 








ಜೆ 

ಕೋಲಾರ. (ಶ್ರೀ ಎ. ಎಂ. ಬೆನ್ನೂರು, ಇವರ ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ) 
ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ಕಾನೂನು ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 





2; ಶ್ರೀ ವಿಜಯ್‌ ಆಲಿಯಾಸ್‌, ಬಾಬ | ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ, ಬೆಂಗಳೂರು, ಇಲ್ಲಿ ಖಾಲಿ ಇರುವ 
ಸಾಹೇಬ್‌ ಜಾದವ್‌, ನ್ಯಾಯಾಧೀಶರು, ಸ್ಥಾನಕ್ಕೆ ನೇಮಿಸಲು ಇವರ ಸೇವೆಯನ್ನು ಕಂದಾಯ ಇಲಾಖೆಯ ವಶಕ್ಕೆ 
ಕುಟುಂಬ ನ್ಯಾಯಾಲಯ, ಗುಲ್ಬರ್ಗಾ. ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌. ಆರ್‌. ನಾಗೇಂದ್ರ 
ಪಿ.ಆರ್‌. 1582 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-3). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 135 ಆಸೇವ 2004 ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2004 
ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಎನ್‌. ಎಂ. ನೀಲಕಂಠ, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕಬಿನಿ 
ಯೋಜನೆ, ಮೈಸೂರು ಹುದ್ದೆಗೆ- ಶ್ರೀ ಪುಟ್ಟಮಾದಯ್ಯ ಇವರ ಸ್ಥಾನದಲ್ಲಿ ನೇಮಕ ಮಾಡಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕಬಿನಿ ಯೋಜನೆ, ಮೈಸೂರು, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಅಧಿಕಾರಿ, ಶ್ರೀ ಪುಟ್ಟಮಾದಯ್ಯ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಹುದ್ದೆಗೆ- 
ಶ್ರೀ ಎನ್‌. ಎಂ. ನೀಲಕಂಠ, ಇವರ ಸ್ಥಾನದಲ್ಲಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1583 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-)). 

















